ಈ ಕರ್ನಾಟಿಕ ವಿಧಾನಪರಿಷತ್ತು 


1 ಚುಕ್ಕೆಗುರುತಿನ ಪ್ರಶ್ನೆ ಸಂಖ್ಯೆ : 1358 
2 ಸದಸ್ಯರ ಹೆಸರು ° ಡಾ. ವೈ.ಎ.ನಾರಾಯಣಸ್ವಾಮಿ (ಶಿಕ್ಷಕರ ಕೇತ್ರದಿಂದ 
ಚುನಾಯಿತರಾದವರು) 
ಉತ್ತರಿಸುವ ದಿನಾಂಕ $ 24.12.2021. 
ಉತ್ತರಿಸುವ ಸಚಿವರು : ಮಾನ್ಯ ತೋಟಗಾರಿಕೆ ಹಾಗೂ ಯೋಜನೆ, ಕಾರ್ಯಕ್ರಮ 


ಸಂಯೋಜನೆ ಮತ್ತು ಸಾಂಖ್ಯಿಕ ಸಚಿವರು. 


ಉತ್ತರ 


ಬಯಲುಸೀಮೆ ಪ್ರದೇಶಾಭಿವೃದ್ದಿ ಮಂಡಳಿಯು ಅಸ್ಲಿತೃದಲ್ಲಿದ್ದು, ಮಂಡಳಿಯು 
14 ಜಿಲ್ಲೆಗಳಲ್ಲಿ 58 ತಾಲ್ಲೂಕುಗಳ ವ್ಯಾಪ್ತಿಯನ್ನು ಹೊಂದಿರುತ್ತದೆ. ಈ 
ಮಂಡಳಿಯ ವ್ಯಾಪ್ತಿಯಲ್ಲಿ ಲೋಕಸಭಾ ಸದಸ್ಯರು, ವಿಧಾನ ಸಭೆ/ವಿಧಾನ 
ಪರಿಷತ್‌, ನಾಮ ನಿರ್ದೇಶನ ಸದಸ್ಯರು, ಜಿಲ್ಲಾ ಪಂಚಾಯತ್‌ ಅಧ್ಯಕ್ಷರುಗಳು 
ಮತ್ತು ಅಧಿಕಾರಿಗಳು ಸೇರಿದಂತೆ 150 ಸದಸ್ಯರನ್ನು ಹೊಂದಿದ್ದು ವಿವರಗಳನ್ನು 
ಅನುಬಂಧ-1ರಲ್ಲಿ ನೀಡಲಾಗಿದೆ. 

ಬಯಲುಸೀಮೆ ಪ್ರದೇಶಾಭಿವೃದ್ಧಿ ಮಂಡಳಿಯಲ್ಲಿ ಸಣ್ಣ ನೀರಾವರಿ ಮತ್ತು ಚೆಕ್‌ 
ಡ್ಯಾಂ, ಮಣ್ಣು ಮತ್ತು ನೀರು ಸಂರಕ್ಷಣೆ, ಕೆರೆ ಅಭಿವೃದ್ಧಿ, ಪಶು ವೈದ್ಯ ಶಾಲೆ, 


ರಾಜ್ಯದ ಬಯಲು ಸೀಮೆ ಅಭಿವೃದ್ಧಿ 
ಮಂಡಳಿ, ಅಸಿತೃದಲ್ಲಿದೆಯೇ; ಇದ್ದಲ್ಲಿ, 
ಅದರ ಭೌಗೋಳಿಕ ವ್ಯಾಪ್ತಿ ಎಷ್ಟು; (ವಿವರ 
ನೀಡುವುದು) 


ಇದುವರೆವಿಗೂ ಬಯಲು ಸೀಮೆ 
ಮಂಡಳಿಯಿಂದ ಮೇಲ್ಕಂಡ ಪ್ರದೇಶಗಳಲ್ಲಿ 


ಕೈಗೊಂಡ ಯೋಜನೆಗಳೇನು; (ವಿವರಗಳನ್ನು | ಶಾಲಾ ಕಟ್ಟಡಗಳು, ಅಂಗಾನವಾಡಿ ಕಟ್ಟಿಡ, ರಸ್ತೆ ಸೇತುವೆ ಮತ್ತು ಚರಂಡಿ, 
ನೀಡುವುದು) ಸಮುದಾಯ ಭವನಗಳು ಹಾಗೂ ಇತರ ಕಟ್ಟಡಗಳು ಇತ್ಯಾದಿ ಕಾಮಗಾರಿಗಳನ್ನು 
- ಕೈಗೊಳ್ಳಲಾಗುತ್ತಿದ್ದು, ವಿವರಗಳನ್ನು ಅನುಬಂಧ-2ರಲ್ಲಿ ನೀಡಲಾಗಿದೆ. 
(ಇ) | ಕಳೆದ 5 ವರ್ಷಗಳಲ್ಲಿ ಬಯಲು ಸೀಮೆ ಕಳೆದ 5 ವರ್ಷಗಳಲ್ಲಿ ಬಯಲುಸೀಮೆ ಪ್ರದೇಶಾಭಿವೃದ್ಧಿ ಮಂಡಳಿಗೆ 
ಅಭಿವೃದ್ದಿ ಮಂಡಳಿಗೆ ಎಷ್ಟು ಅನುದಾನ | ಬಿಡುಗಡೆಯಾಗಿರುವ ಅನುದಾನದ ವಿವರಗಳು ಈ ಕೆಳಕಂಡಂತಿದೆ. 
ಬಿಡುಗಡೆ ಮಾಡಲಾಗಿದೆ? (ತಾಲ್ಲೂಕುವಾರು ಗಳಲ್ಲಿ 
ಅವೆರಗಳನ್ನು ನೀತುವುಡಸ) 2017-18 | 2018-19 | 2019-20 | 2020-21 | 
} 
| 
2641.00 | 1672.00 | 1672.00 1672.00 2269.00 
(ಬಂಡವಾ 
ಳ ವೆಚ್ಚ) 
ವಿಶೇಷ 
ಘಟಕ 858.00 383.00 383.00 383.00 
ಯೋಜನೆ | 
ಗಿರಿಜನ | 
ಉಪ 348.00 156.00 156.00 156.00 | 
ಯೋಜನೆ | 
3847.00 | 2211.00 | 2211.00 | 2211.00 | 3000.00 | 
| 
ತಾಲ್ಲೂಕುವಾರು ವಿವರಗಳನ್ನು ಅನುಬಂಧ-3ರಲ್ಲಿ ನೀಡಲಾಗಿದೆ. 
I SR L | 


ಸ೦ಖ್ಯೆ: ಪಿಡಿಎಸ್‌ 116 ಪಿಟಿಪಿ 2021 


ುನಿರತ್ನ) 
ಸಚಿವರು 
ತೋಟಗಾರಿಕೆ ಹಾಗೂ ಯೋಜನೆ, ಕಾರ್ಯಕ್ರಮ 
ಸಂಯೋಜನೆ ಮತ್ತು ಸಾಂಖ್ಯಿಕ ಇಲಾಖೆ. 


